ಡಾ ಎಂ.ಬಿ.ರಾಜಾಮಣಿ 


ಒಗ್ಗಟ್ಟಿನ ವರ್ತನೆಯ ಒಂದು ಸಾಮಾಜಿಕ ಉಲ್ಲೇಖ 


(15ನೇ ಶತಮಾನದ ಒಂದು ಶಾಸನದ ಹಿನ್ನೆಲೆಯಲ್ಲಿ) 


ಕರ್ನಾಟಕವು ಆರಂಭದಿಂದಲೂ ಒಂದು ಸಾಮಾ 
ಜಿಕ ಸಂಸ್ಕೃತಿಯ ಉತ್ತಮ ನೆಲೆಯಾಗಿದೆ. ಸಾಮಾಜಿಕ 
ಜೀವನದ ವೈವಿಧ್ಯತೆ ಮತ್ತು ಆಳ, ಸಾಮಾಜಿಕ 
ಆದರ್ಶ ಮತ್ತು ಸಾಮಾಜಿಕ "ಮೌಲ್ಯಗಳ ಅರಿವು - 
ಇವುಗಳಲ್ಲಿ ಅವರ ಸಾಧನೆ, ಅದರಲ್ಲಿರುವ ತಾಳ್ಮೆ 
ಸಹಿಷ್ಣುತೆ, ಸೇವೆ ಮತ್ತು ತ್ಯಾಗದ ಮನೋಭಾವ ಜಾತ 
ಈ ಎಲ್ಲವೂ ಗಣನೀಯವಾಗಿದೆ. ಅವರ ಸಾಮಾಜಿಕ 


ಜೀವನವೂ ಮುಖ್ಯವಾಗಿ ಧಾರ್ಮಿಕ ರೂಪ ಮತ್ತು 
ಧಾರ್ಮಿಕಸ್ಫೂರ್ತಿಯುಳ್ಳದ್ದಾಗಿದೆ. ಹೇಗೆಂದರೆ, ಅವರ 
ಎಲ್ಲ ಕಾರ್ಯಗಳ ಹಿಂದೆಯೂ ದೇವರನ್ನು ಸಂಪ್ರೀತಿ 
ಗೋಳಿಸುವ ಮತ್ತು ತಮ್ಮ ವೈಯುಕ್ತಿಕ ಮತ್ತು 


ಸಾಮಾಜಿಕ ಜೀವನದಲ್ಲಿ ಮಾಡುವ ಒಳ್ಳೆಯ ಕೃತಿಗ 
ಳಿಂದ ಪುಣ್ಯವನ್ನು ಸಂಪಾದಿಸುವ ಉದ್ದೇಶವಿದೆ. 
ಹೀಗೆ ಅವರ ಸಾಮಾಜಿಕ ಜೀವನವೂ ಒಂದು ಸಮಾ 
ಜೋಧಾರ್ಮಿಕ ಜೀವನಾವಾಗಿತ್ತು. ಇಂತಹ ಜೀವನದ 
ಮುಖ್ಯ ಲಕ್ಷಣವೆಂದರೆ, ಸಾಮುದಾಯಿಕ ಮತ್ತು ಸಹ 
ಕಾರಮಯ "ಜೀವನ, ಧಾರ್ಮಿಕವಾದ ರೀತಿ ನೀತಿಗಳಿಂದ 
ನಿಯಂತ್ರಿಸಲ್ಪಟ್ಟ ಕೂಡು ಜವಾಬ್ದಾರಿ ಮತ್ತು “ಒಟ್ಟು 
ಜೀವನ. ಪ್ರಕೀಯೊಂದು ಅಗ್ರಹಾರ ಮತ್ತು ಪ್ರತೀ 
ಯೊಂದು ಹಳ್ಳಿಯೇ ಒಂದೊಂದು ಚಿಕ್ಕ ಸಮುದಾಯ 
ವೆನಿಸಿದ್ದವು. ಇವು ಒಂದು ನಿರ್ದಿಷ್ಟ ಭೌಗೋಳಿಕ 
ಕ್ಷೇತ್ರವನ್ನು ಒಳಗೊಂಡಿತ್ತು. ಅದರೊಂದಿಗೆ, ಕೆಲಸವನ್ನು 
ಪರಿಣತೆ ಮತ್ತು ಪರಸ್ಪರ ಅವಲಂಬನೆಗಳಿಂದ ಕೂಡಿ 
ದ್ದಾಗಿ ವಿಭಾಗಿಸಿದ ಕಾರ್ಯ ವರ್ಗೀಕರಣವಿತ್ತು. ಮತ್ತು 
ಅವರ ಚಟುವಟಿಕೆಗಳನ್ನು” ವ್ಯವಸ್ಥೆ ಸ್ಥಗೊಳಿಸುವಂತೆ ಎಲ್ಲ 
ರಿಗೂ ಸಮಾನವಾದ ಸಂಸ್ಕತಿ “ ಮತ್ತು ಸಾಮಾಜಿಕ 
ಪದ್ಧತಿಯಿತ್ತು. ಈ ಜನರಲ್ಲಿ ಕೂಡಾ ಒಗ್ಗಟ್ಟಿನ ಪ್ರಜ್ಞೆ 
ಯುಳ್ಳವರಾಗಿದ್ದು, ತಾವು ಒಂದು 

ಸೇರಿದವರೆಂಬ ಭಾವನೆಯು ಇತ್ತು. ಆದ್ದರಿಂದ ಈ 
ಜನರು ಒಂದು ವ್ಯವಸ್ಥಿತ ರೀತಿಯಲ್ಲಿ ಒಟ್ಟಾಗಿ ಕಾರ್ಯ 
ತತ್ಪರರಾಗ ಬಲ್ಲವರಾಗಿದ್ದರು. ಈ ಲೇಖನವೂ 
ಈ ಅಂಶಗಳನ್ನು, ಒಂದು ೧೫ನೇ ಶತಮಾನದ ಶಾಸನ 
ವನ್ನು ಪರಿಶೀಲಿಸುವುದರೊಂದಿಗೆ ಸ್ಪಷ್ಟ ಪಡಿಸುತ್ತದೆ! 


೨೩೦ 


ಸಮುದಾಯಕ್ಕೆ 


ಕ್ರಿಶ. ೧೫ನೇ ಶತಮಾನದ ಲಿಪಿಯಲ್ಲಿರುವ ಈ 
ಶಾಸನವು ಮಿಕ್ಷೆಯ ರಾಮದೇವ ದೇವಾಲಯದಲ್ಲಿ 
ನವರಂಗದ ವಿತಾನದಲ್ಲಿ "ಇದೆ. ಈ ಶಾಸನದಲ್ಲಿರುವು 
ದೇನೆಂದರೆ: ಉದ್ಭವ ಸರ್ವಜ್ಞ ಪುರ್ಕ ವಿದ್ಯಾನಿಧಿ 
ದಕ್ಷಿಣ ವಾರಣಾಸಿ ಎನಿಸಿ ಅಗ್ರಹಾರವಾಗಿದ್ದ ಹಂಪಾ 
ಪುರದ ಮಹಾಜನರಿಗೂ ಮತ್ತು ಹಳ್ಳಿಹಿರಿಯೂರಿನ 
ಗೌಡುಪ್ರಜೆಗಳಿಗೂ ಅವರ ಹಳ್ಳಿಯಲ್ಲಿ ೮-೧೦ ಕಡೆ 
ಒಡೆದು ಹೋಗಿದ್ದ ಒಂದು ಕಟ್ಟೆಯ ದುರಸ್ತಿಗಾಗಿ 
ಹಣ ಸಂಗ್ರಹಿಸಲಾಗಲಿಲ್ಲ.. ಆಗ್ಕ. ಅವರೆಲ್ಲರೂ 
ಒಟ್ಟಾಗಿ ಸೇರಿ ಒಂದು ಮನೆ, ನಾಲ್ಕು ಸೀಮೆಯೊಳ 
ಗಿದ್ದ ಗದ್ದೆ ಮತ್ತು ಹೊಲವನ್ನು ಸಿಂಗೇರಿಯ ಪರಮ 
ಹಂಸ ಪರಿಪ್ರಾಜಕಾಚ ಕಾರ್ಯ ನಾರಸಿಂಹ ಭಾರತಿ ಒಡೆ 
ಯರ ಶಿಷ್ಕರಾದ ಭಾರತೀಪುರದ ಚಿಕ್ಕದೀಕ್ಷಿತರಿಗೆ 
ಮಾರಿ .ಹಣವನ್ನು ಸಂಗ್ರಹಿಸುವುದೆಂದು ನಿರ್ಧರಿಸಿದರು. 
ಶಾಸನ - ದಲ್ಲಿರುವಂತೆ, ನಾಲ್ಲು ಸೀಮೆಯೊಳಗಿರುವ 
ಉತ್ತರದ ಬೀದಿಯ ಬ್ರಹ್ಮಪುರದಲ್ಲಿರುವ ಪೂರ್ವ- 


- ಪಶ್ಚಿಮ ೧೨ ಕ ಉದ್ದದ" ಮನೆಯನ್ನು ಮಾರುವು 


ದೆಂದು ತೀರಾ ನಿಸಲಾಯಿತು. ಈ ಮನೆಯು 
ಭಟ್ಟರ ಮನೆಯಿಂದ ಪಶ್ಚಿಮಕ್ಕೂ ಸೂರ್ಯ ವೀದಿ 
(ಬಹುಶಃ ಪೂರ್ವ-ಫಿಸುವಾಗೆಯುವ "ಹಳ್ಳಿಯ 
ಮುಖ್ಯಬೀದಿ ಇರಬೇಕು) ಯಿಂದ ಉತ್ತರಕ್ಕೂ, "ಅತಿ 
ರಾತ್ರೇಯಾಜಿ ದೀಕ್ಷಿತರ (ಮನೆ) ಯಿಂದ ಪೂರ್ವಕ್ಕು 
ಮತ್ತು ಶೂದ್ರ ಮನೆಗಳಿಂದ ದಕ್ಷಿಣಕ್ಕೂ ಇತ್ತು. ಈ 


ಕೃಷ್ಣ 


ಮನೆಗೆ ಆಗ ಪ್ರಚಲಿತವಿದ್ದ ಬೆಲೆಗೆ ತಕ್ಕಂತೆ "ಮಾರಾ 
ಟದ ಬೆಲೆ ೧೦ಹೊನ್ನು ಎಂದು ನಿಗದಿ 
ಪಡಿಸಲಾಯಿತು. 

ಅಂತೆಯೇ, ಅವರು ವಿನಿಯೋಗ ಮಾಡಬೇಕಾ 


ಗಿದ್ದ ಗದ್ದೆಯು ಪಶ್ಚಿಮ ಮನೆಗಳಲ್ಲಿ (Quarters), 
ಪೂರ್ವ ಮನೆಗಳಲ್ಲಿರುವ ಸೋವಣ್ಣ ಮತ್ತು ಶ್ರೀಧರ 
ದೇವನ ತೋಟದಿಂದ ಪಶ್ಚಿಮಕ್ಕೂ ಪಶ್ಚಿಮದ ಅಡ್ಡಕ 
ಟ್ಟೆಯ ಅರಣಿಯಿಂದ ಉತ್ತರಕ್ಕೂ ಹರೆಭಟ್ಟನ ಗದ್ದೆ 
ಯಿಂದ ಪೂರ್ವಕ್ಕೂ ಮತ್ತು ವಿಜಿಯಾಪುರದ. ಗಂಗಣ್ಣ 


ಇತಿಹಾಸ ದರ್ಶನ 


ತಹ 


ಟೆ 


ಳೆ 


ಗದ್ದೆಯಿಂದ ದಕ್ಷಿಣಕ್ಕೂ ಇತ್ತು. ಸ್ಥಳೀಯ ಅಳತೆಯಂತೆ, 
ಖಂಡುಗ ಬೆಳೆಯಬಲ್ಲ 'ಭೂಮಿಗೆ ೧೦ ವರಹದಂತೆ ಇದರ 
ಮಾರಾಟದ ಬೆಲೆಯನ್ನು ೧೨೦ ವರಹ ಎಂದು ನಿಗದಿಪಡಿ 
ಸಲಾಯಿತು. ಪೂರ್ವಕ್ಕಿದ್ದ ೩೦೦ ಅಳತೆ ಅಥವಾ ೧೫೦ 
ಕಂಬ (ಏ೦1೨5)ವುಳ್ಳ ಹೊಲವನ್ನು ೧೦೦ ಅಳತೆಯನ್ನು 
ಹೊರತುಪಡಿಸಿ, ೧೦ ಹೊನ್ನಿಗೆ ಮಾರಾಟ ಮಾಡಲಾ 
ಯಿತು. ಒಟ್ಟಾರೆ ಗದ್ದೆ, ಹೊಲ ಮತ್ತು ಮನೆಯನ್ನು 
ಚಿಕ್ಕದೀಕ್ಷಿತನಿಗೆ ಮಾರಿದ್ದರಿಂದ ಮಹಾಜನ ಮತ್ತು 
ಗೌಡುಪ್ರಜೆಗಳಿಗೆ ೧೪೦ ಹೊನ್ನು ದೊರಕಿತು. ಈ 
ಬೆಲೆಯನ್ನು ಆ ಕಾಲದಲ್ಲಿದ್ದ ಚಾಲ್ತಿ ಬೆಲೆಗೆ ತಕ್ಕಂತೆ 
ಮಧ್ಯಸ್ಥಿ ಶ್ಥಿಕೆಯವರಿಂದ ನಿಗದಿಪಡಿಸಲಾಗಿತ್ತು ಮತ್ತು "ಈ 
ವ್ಯವಹಾರವನ್ನು ಎರಡೂ 
ಕೊಂಡರು. 


ಬ 


ಮಹಾಜನ ಮತ್ತು ಗೌಡುಪ್ರಜೆಗಳಿಬ್ಬರೂ ಈ 
ಹಣವನ್ನೂ ಕಾಲುವೆ ಮತ್ತು ಕಟ್ಟೆಗಾಗಿ ವಿನಿಯೋಗಿಸಿ 
ತಕ್ಕ ಪರಿಹಾರದ ಹಣವನ್ನೂ ನೀಡಿ ಮಿಕ್ಕದ್ದನ್ನು 
ಹಾಗೇ ಉಳಿಸಿಕೊಂಡರು. ಹೀಗೆ, ಮನ್ಶೆ "ಗದ್ದ. 
ಹೊಲವನ್ನು ಚಿಕ್ಕ ದೀಕ್ಷಿತನಿಗೆ ಕೊಡುವ ಮೊದಲು 
ವಾಮನ ಮುದ್ರೆಯ ಕಲ್ಲನ್ನು ಅವುಗಳ ಸೀಮೆಯ 
ನಾಲ್ಕೂ ಕಡೆ ನೆಟ್ಟು ಅವುಗಳು ಇನ್ನು ಹಳ್ಳಿಯ ಸ್ಪತ್ರ 
ಲ್ಲ ಅದನ್ನು ಯಾರೂ ಅತಿಕ್ರಮಿಸಬಾರದೆಂದು ಸ್ಪಷ್ಟ 
ಪಡಿಸಿದರು. ಹಾಗೆ ನೋಡಿದರೆ ಆ ವಾಮನ ಮುದ್ರೆ 
ಕಲ್ಲುಗಳು ಅತಿಕ್ರಮ ಪ್ರವೇಶದ ಸೂಚಕವಲ್ಲ. ಅವರು 
ಗುರು ನಾರಸಿಂಹಭಾರತಿ ಪುಣ್ಯಾರ್ಥವಾಗಿ ಕಾವೇರಿ 
ನದಿಯ ತಟದಲ್ಲಿ ಬ್ರಾಹ್ಮಣ ಭೋಜನಕ್ಕಾಗಿ ಒಂದು 
ಛತ್ರವನ್ನು ಸ್ಥಾಪಿಸಿ ಈ ಎಲ್ಲವನ್ನೂ ಉಪಯೋಗಿಸಿ 
ಕೊಳ್ಳಬೇಕೆಂದು. ಚಿಕ್ಕದೀಕ್ಷಿತನನ್ನು ಪ್ರಾರ್ಥಿಸಿದರು. 
ಇದರಿಂದ ಬರುವ ಹೊರೆಯನ್ನು ಧರ ಶಾಸ್ತ್ರದಂತೆ ( 
ತಾವೇ ಹೊರುವುದಾಗಿ ಚಿಕ್ಕದೀ ಕ್ಲಿತನಿಗೆ ಸ್ಪಷ್ಟಪಡಿಸಿ 
ದರು. ಚಿಕ್ಕದೀಕ್ಷಿತನಿಂದ, ನಿಗದಿತವಾದ ಮಾರಾಟದ 
ಬೆಲೆ ಬಂದ ನಂತರ, ದಾಖಲೆಯ ಪ್ರತಿಯಾಗಿ ಊರ 
ಮಧ್ಯ ದಲ್ಲಿದ್ದ ಲಕೀನಾಥದೇವರ ದೇವಾಲಯದ 
ಮುಂದೆ ಶಾಸನವನ್ನು ಹಾಕಿಸಿದರು. ಇದು 
ಮುಂದೆಯೂ ತಪ್ಪದೆ ನಡೆಯುವಂತೆ, ಅವರು 
ಸಾಲುಗಾವೆ ಮತ್ತು ಮಿಠ್ಷೆಯ ಮಹಾಜನರು. ಚಾಮ 
ಯದೇವ, ಮಹಾಬಲೇಶ್ವರ ದೇವರ ಬೆಟ್ಟದ (ಮೈ 


ಸೂರಿನ ಚಾಮುಂಡಿ ಬೆಟ್ಟದ ಮಹಾಬಲೇಶ್ವರ 
ತೀರ್ಥವಿರಬೇಕು ಗಣಾಃ ಚಾರಿ (ಶೈವ ಅರ್ಚಕರ 
ಮುಖ್ಯಸ್ಥ), ಸಮಯಕುಮಾರ (ಧರ್ಮದ ಪುತ್ರ, 


ಇತಿಹಾಸ ದರ್ಶನ 


ಕಡೆಯವರು ಒಪಿ 


.. ಧೃದಲ್ಲಿ ಶಾಸನವನ್ನೂ ಹಾಕಿಸಲಾಗಿತ್ತು. 


ಸಾತಾನಿಗಳ ಸಮುದಾಯವನ್ನು ಸೂಚಿಸಲು ಬಳಸುವ 


ಪದ), ಕೋಣಗಳ ಮಹಾನಾಯಕ, ಎರಡೂ ಅಗ್ರ 


ಹಾರಗಳ ಮಹಾಜನರು ಮತ್ತು ಎರಡೂ ಧರ್ಮಗಳ ಅನು 
ಯಾಯಿಗಳು - ಇವರುಗಳನ್ನು ಸಾಕ್ಷಿಗಳೆಂದು. ಒಪ್ಪಿ 
ದರು. ಈ ಧರ್ಮವು ಮುಂದುವರಿಯುವಂತೆ ಅವರು 
ಇನ್ನೊಂದು ವ್ಯವಸ್ಥೆ ಸ್ಥೆಯನ್ನೂ ಮಾಡಿದರು. ಇದೇ 
ಮಾರಾಟದ ವಿಷಯವಿರುವ ಇನ್ನೊಂದು ಶಾಸನವನ್ನು 
ಬರೆದು ಮಿಠ್ಲೆಯ ನಾರಸಿಂಹದೇವರ ಮುಂದಿಟ್ಟು 


_ ಅದನ್ನು ಮೇಲೆ ಹೇಳಿದ ಸಾಕ್ಷಿಗಳ ನಿಯಂತ್ರಣದಲ್ಲಿ 


ಇಡಲಾಯಿತು. 


ಈ ' ಮೇಲಿನ ವಿವರಗಳು ಕರ್ನಾಟಕ ಸಮಾಜದ 
ಲ್ಲಿದ್ದ ಸಹಜೀವನ, ಕೂಡುಜವಾಬ್ದಾರಿ ಗಳನ್ನೊಳ 
ಗೊಂಡ ಒಗ್ಗಟ್ಟಿನ ವರ್ತನೆಯ ಆರೋಗ್ಯ ಕರ ಪರಂಪ 
ರೆಯನ್ನು ಸ್ಪಷ್ಟಪಡಿಸುತ್ತದೆ. ಇದರಿಂದ, ಈ ವ್ಯವಹಾ 
ರದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮಹಾಜನ "ಮತ್ತು 
ಗೌಡುಪ್ರಜೆಗಳು ಆ ಸ್ಥಳದಲ್ಲಿ ಒಪ್ಪಿತವಾದ ನಾಯಕ 
ರಾಗಿದ್ದರೆದು ಹೇಳಬಹುದು. ಅವರು ಮಾರಾಟ 
ಮಾಡಿದ್ದು ಸ್ವಂತ ಆಸ್ತಿಯಲ್ಲ ಸಮುದಾಯದ ಆಸ್ತಿ 
ಮತ್ತು ಸಂಬಂಧಿಸಿದ ಸ್ಥಳೀಯರು . ಸಮುದಾಯದ 
ದೃಷ್ಟಿಯಿಂದ ಅದನ್ನು ವಿನಿಯೋಗ ಮಾಡಲು ಅವರಿಗೆ 
ಅಧಿಕೃತ ಮನ್ನಣೆಯನ್ನು ನೀಡಿದ್ದರು. 


ಅವರೂ ಈ ಆಸ್ತಿಯನ್ನು ತಮ್ಮ ಸ್ವಂತಕ್ಕಾಗಿ 
ಮಾರಲಿಲ್ಲ, ಆ ಸ್ಥಳದ ಕಾಲುವೆ ಮತ್ತು “ಕಟ್ಟೆಯ 
ದುರಸ್ತಿಗೆ ಬೇಕಾದ ಹಣವನ್ನು ಕೊಡಿಸಲೆಂದು ಸಮು 
ದಾಯದ ಉಪಯೋಗಕ್ಕಾಗಿಯೇ ಮಾರಿದರು. ಇದ 
ರಲ್ಲಿ ರಹಸ ವ್ಯವಹಾರಗಳಾಪುವೂ ಇಲ್ಲ. ಎಲ್ಲವೂ 
ಮುಕ್ತವಾಗಿದ್ದು, ಎಲ್ಲರಿಗೂ ತಿಳಿಯುವಂತೆ ಊರಿನಮ 
ಮತ್ತು ಆ 
ಸ್ಥಳದ ಮತ್ತು ಸುತ್ತಮುತ್ತಲ ಊರಿನ ಮುಖ್ಯ ಸ್ಪರು 
ಮಧ್ಯ ಸರು, ಸಾಕಿ ಕಿಗಳು ಮುಂತಾಗಿ ಇದರಲ್ಲಿ ಪಾತ್ರವ 
ಹಿಸಿದ್ದರು. ಆ "ಸ್ಥಳದ ನಾಯಕರೂ ಕೂಡಾ ಈ 
ಮಾರಾಟದಿಂದ ಬಂದ ಹಣವು ಆ ಉಊರಿಗಾಗೇ 
ಉಪಯೋಗಿಸಲ್ಪಡುವಂತೆ ವ್ಯ ವಸ್ಥೆ ಮಾಡಿದ್ದರು. 
ಅವರು ಚಿಕ್ಕೆದೀಕ್ಷಿತನಿಗೆ,. ಮನೆಯನ್ನು ಛತ್ರವಾಗಿ 
ಮಾಡುವಂತೆಯೂ, ಹೊಲಗದ್ದೆ ಯಿಂದ "ಬಂದ ಆದಾ 
ಯವನ್ನು ಆ ಛತ್ರದ ಬ್ರಾಹ್ಮಣ ಭೋಜನಕ್ಕೆ ವಿನಿ 
ಯೋಗಿಸುವಂತೆಯೂ ಮೌ ರ್ಥ ಸಿಕೊಂಡತು. ಹೀಗೆ 
ಅವರು ಸ್ಥಳದ ಆಸ್ತಿಯ ಮೇಲೆ ಆಸಕ್ತಿಯುಳ್ಳವರಾಗಿ 


೨೩೧ 


ದ್ದರು. ಅವರಲ್ಲಿ "ಸ್ವಸಮುದಾಯ ವೃತ್ತಿ'ಯು ಅಧಿಕ 
' ವಾಗಿ ಪ್ರವೃತ್ತವಾಗಿತ್ತು. ಅಲ್ಲದೆ, ಬ್ರಾಹ ಒಣಭೋಜನ 
ನೀಡುವುದರಿಂದ ಬರುವ ಪುಣ್ಯದ ಮೇಜಿನ ಅವರ 
ನಂಬಿಕೆಯೂ ಈ ಸ್ಥಳದಲ್ಲಿ ಮುಖ್ಯ ವಾಗಿತ್ತು. ಇದನ್ನು 
ಧಾರ್ಮಿಕ-ಆರ್ಥಿಕ ವ್ಯವಹಾರವೆಂದೂ ಹೇಳಬಹುದು. 


ಇಲ್ಲಿ ಅರ್ಥವೂ ಧೆರೃದ ಮೇಲೆ ಮತ್ತು ಧರ್ಮಕ್ಕೆ. 


ಅನುಗುಣವಾಗಿದೆ. ಏಕೆಂದರೆ, ಆ ಸ್ಥಳದ "ಅಕೀನಾಧ 
ದೇವರನ್ನು ಮತ್ತು ಮಿಠ್ಷೆಯ ನಾರಸಿಂಹ ದೇವರನ್ನೂ 
ಇಲ್ಲಿ ಸಾಕ್ಷಿಗಳೆಂದು ಹೇಳಿದೆ. ಈಮಾರಾಟದ ಶಾಸನದ 
ಕಲ್ಲಿನ ಪ್ರತಿಯನ್ನು ಲಕ್ಷ್ಮೀನಾಥದೇವ ಮತ್ತು ಮಿಕ್ಷೆಯ 
ನಾರಸಿಂಹದೇವರ ದೇವಾಲಯದ ಮುಂದೆಯೂ "ಇಡ 


` ಸಂಬಂಧವೂ, 


ಉಪಯೋಗಕ್ಕಾಗಿ ಒಟ್ಟು ಸಮುದಾಯದ ಜವಾಬ್ದಾರಿ 
ಯನ್ನು ಹಂಚಿಕೊಳ್ಳುವ, "ಪರತಿಗೆ ತಕ್ಕ “ಒಗ್ಗಟ್ಟಿನ ಪ್ರತಿ 
ಕ್ರಿಯೆ' "ಯುಳ್ಳ ವರ್ತನೆಯನ್ನು ತೋರಿಸಿದ್ದಾರೆ. "ಬಗ್ಗ 
ಟ್ರಿನ ವರ್ತನ" ಯನ್ನು ಆಹ್ವಾನಿಸುವ ಇಂಥ ಪರಿಸ್ಥಿತಿ 
ಯಲ್ಲಿ ಧಾರ್ಮಿಕ ರೂಢಿಯು. ಅವರ ವರ್ತನೆಯನ್ನು 


ನಿಯಂತ್ರಿಸಿದೆ. ಇಲ್ಲಿನ. ಸ್ಥಳೀಯ ಜನರಿಗೆ, ಸ್ಥಳೀಯ 
ಮುಖ್ಯಸ್ಥರಾದ ಮಹಾಜನ ಮತ್ತು ಗೌಡ ಪ್ರಜೆಗಳಿಗೆ 
ಬೆಂಬಲ ನೀಡುವಂತಹ ಅಭಿಪ್ರಾಯವೂ, ಸ್ಥಳೀಯ 
ಗುಂಪು ಮತ್ತು ಮೌಲ್ಯಗಳೊಂದಿಗೆ ಅತೀವ 


ಇದ್ದುದನ್ನು ಇಲ್ಲ ಗುರುತಿಸಬಹುದು. 
ಹೀಗೆ, ಇದು ಪಾರಂಪರಿಕವಾದ ಮತ್ತು ಸಮುದಾ 


ಲಾಗಿದೆ. ಈ ಮಾರಾಟದ ಪ್ರತಿಯನ್ನು ಮಹಾಜನ ಯಾಧಾರಿತ ಸಂಬಂಧದ ಅನೌಪಚಾರಿಕತೆಯಿಂದ 
ಮತ್ತು ಗೌಡ.ಪ್ರಜೆಗಳು ಅವಿರೋಧವಾಗಿ ಮತ್ತು ಕೂಡಿದ ಆರಂಭಿಕ ಹಂತ ಗುಂಪಿನ ಸಾಮಾಜಿಕ 
ಮನಃಪೂರ್ವಕವಾಗಿ  ಧಾರಾಪೂರ್ವಕವಾಗಿ ಹೊನ್ನಿ ಸನ್ನಿವೇಶವಾಗಿದೆ. 
ನೊಂದಿಗೆ ಚಿಕ್ಕದೀಕಿತನಿಗೆ ಕೊಟ್ಟರು. 
ಹೀಗೆ, ಇಲ್ಲಿ ಮಹಾಜನ, ಗೌಡ ಪ್ರಜೆಗಳು ಅನುಃ ಕು/ ಅಪರ್ಣ 
ಮತ್ತು ಸ್ಥಳೀಯರು ಸಮಾನ ಅವಶ್ಯಕತೆ ಮತ್ತು 
ಅಡಿಟಿಪ್ಪಣಿ 


1. ಎಕ. 5 (ಪುಮು) ಕೃಷ್ಣರಾಜನಗರ 92, (1976) 


೨೩೨ 


ಇತಿಹಾಸ ದರ್ಶನ 


ಗಿ 


